ಸ್ರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 

. ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


449 


ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ 
18-02-2022 
ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ, ಪ್ರಶ್ನೆ ಉತ್ತರ 

ಅ). ಸಮಾಜ ಕಲ್ಯಾಣ ಇಲಾಖೆಯ ಕ್ರೆಸ್‌ `ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿನ 
ಸಂಸ್ಥೆಯ ಅಧೀನದ ವಸತಿ | ವಸತಿ ಶಾಲೆಗಳಿಗೆ 797 ಪ್ರಾಂಶುಪಾಲರ ಹುದ್ದೆಗಳು 
ಶಾಲೆಗಳಲ್ಲಿ ಖಾಲಿಯಿರುವ | ಮಂಜೂರಾಗಿರುತ್ತವೆ. "ಈ ಪೈಕಿ 307 ಹುದ್ದೆಗಳಲ್ಲಿ 
ಪ್ರಾಂಶುಪಾಲರ ಹುದ್ದೆಗಳೆಷ್ಟು; ಖಾಯಂ ಪ್ರಾಂಶುಪಾಲರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 

ಉಳಿದ 490 ಪ್ರಾಂಶುಪಾಲರ ಹುದ್ದೆಗಳು ಖಾಲಿ ಇರುತ್ತವೆ. 

ಆ) | ಖಾಲಿಯಿರುವ ಪ್ರಾಂಶುಪಾಲರ ಆದೇಶ ಸಂಖ್ಯ: ಸಕಇ 425 ಮೊದೇಶಾ 2018 ದಿನಾಂಕ: 
: ಹುದ್ದೆಗಳಲ್ಲಿ ವಸತಿ ಶಾಲಾ |31.07.2018: ರಲ್ಲಿ ಖಾಲಿಯಿರುವ ಪ್ರಾಂಶುಪಾಲರ 
ಶಿಕ್ಷಕರುಗಳಿಗೆ ಯಾವ | ಹುದ್ದೆಗಳಿಗೆ ಜೇಷ್ಠತೆಯ ಆಧಾರದ ಮೇಲೆ ತಾತ್ಕಾಲಿಕವಾಗಿ 
ನಿಯಮದಡಿಯಲ್ಲಿ ನಿಯೋಜನೆ ಮಾಡಲು ಆದೇಶಿಸಿರುವಂತೆ ಹಾಗೂ 490 
ಪ್ರಭಾರದಲ್ಲಿರಸಲಾಗಿದೆ; (ಮಾಹಿತಿ | ಪ್ರಾಂಶುಪಾಲರ ಹುದ್ದೆಗಳು ಖಾಲಿಯಿದ್ದು, ನೇಮಕಾತಿ 
ಒದಗಿಸುವುದು) ಪ್ರಕಿಯೆ ವಿಳಂಬವಾದ್ದರಿಂದ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ವಸತಿ ಶಾಲೆಗಳ ಶಿಕ್ಷಕರುಗಳನ್ನು ಸೇವಾ 

ಜೇಷ್ಠತೆಯ ಆಧಾರದ ಮೇಲೆ ಪ್ರಭಾರದಲ್ಲಿರಿಸಲಾಗಿರುತ್ತದೆ. 

ಇ) | ಪಭಾರದಲ್ಲಿರಿಸಿದ ಸಿಬ್ಬಂದಿಗಳಿಗೆ |  ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಯಲ್ಲಿ 
ಇದುವರೆಗೂ ಮಂಜೂರು ಮಾಡಲಾದ | ಹೆಚ್ಚುವರಿಯಾಗಿ ಪ್ರಾಂಶುಪಾಲರ ದ್ದೆಗೆ 

ಪ್ರಭಾರ _ ಭತ್ಯೆಯನ್ನು | ಪ್ರಭಾರದಲ್ಲಿರಿಸಿದಾಗ ಪ್ರಭಾರ ನೀಡಬೇಕಾಗಿರುತ್ತದೆ. ಆದರೆ, 
ನೀಡಲಾಗಿದೆಯೇ; (ವಿವರ | ವಸತಿ ಶಾಲೆಗಳ ಶಿಕ್ಷಕರಿಗೆ ಹೆಚ್ಚುವರಿ ಪ್ರಭಾರವನ್ನು 
ನೀಡುವುದು) ಇಲ್ಲವಾದಲ್ಲಿ, ಪ್ರಭಾರ | ವಹಿಸಿದಾಗ. ಸದರಿ ಶಿಕ್ಷಕರು ತಾವು ಕಾರ್ಯನಿರ್ವಹಿಸುತ್ತಿರುವ- 
ಭತ್ಯೆವನ್ನು ನೀಡದಿರಲು ಹುದ್ದೆಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನು ನೇಮಕ 
ಕಾರಣಗಳೇನು: ಮಾಡಿಕೊಂಡಿರುತ್ತಾರೆ. ಆದ್ದರಿಂದ ಸದರಿ ಶಿಕ್ಷಕರು ಪ್ರಭಾರ 
ಭತ್ಯೆಗೆ ಅರ್ಹರಿರುವುದಿಲ್ಲ | 

ಈ) | ಸದರಿ ವಸತಿ ಶಾಲೆಗಳಿಗೆ ಪೂರ್ಣಕಾಲಿಕ ಇದೆ. 


ಪ್ರಾಂಶುಪಾಲರ ಅವಶ್ಯಕತೆ ಇಲ್ಲವೇ; 
ಅವಶ್ಯಕತೆ ಇದ್ದಲ್ಲಿ ಯಾವ 
ಕಾಲಮಿತಿಯಲ್ಲಿ ನೇಮಕಾತಿಯಲ್ಲಿ 
ಪ್ರಕ್ರಿಯೆ ಪೂರ್ಣಗೊಳಿಸಲಾಗುವುದು? 


| ( ಸಂಪೂರ್ಣ ವಿವರ ನೀಡುವುದು). 


ಪ್ರಾಂಶುಪಾಲರ ಹುದ್ದೆಗೆ ಶೇ.75:25 (ಮುಂಬಡ್ತಿ 
ಮತ್ತು ನೇರ ನೇಮಕಾತಿ} ರ ಅನುಪಾತದಲ್ಲಿ ಸಹ ಶಿಕ್ಷಕರ 
ಹುದ್ದೆಯಿಂದ ಮುಂಬಡ್ತಿ ನೀಡಲು ಕ್ರಮವಹಿಸಲಾಗಿದ್ದು, 
ಮುಂಬಡ್ತಿ ಪ್ರಕ್ರಿಯೆ ಚಾಲ್ಲಿಯಲ್ಲಿರುತ್ತದೆ. 


ಸಂಖ್ಯೆ: ಸಕಇ 87 ಮೊದೇಶಾ 2022 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು: 


